ಕರ್ನಾಟಿಕ ವಿಧಾನ ಪರಿಷತ್ತು, 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


1) : 2486 
2) ಸದಸ್ಯರ ಹೆಸರು : ಶ್ರೀ ಗಣಪತಿ ದುಮ್ಮಾ ಉಳ್ಲೇಕರ (ಸ್ಥಳೀಯ ಸಂಸ್ಥೆಗಳ ಕ್ನೇತು) 
3) ಉತ್ತರಿಸಬೇಕಾದ ದಿನಾಂಕ :23-03-2022 
4 ಉತ್ತರಿಸಬೇಕಾದ ಸಚಿವರು :; ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಸಚಿವರು 
ಶ್ನೆ. ತ್ತರ 


| ತೌಾಕೆ ಚಂಡಮಾರುತದ ವೇಳೆ 


| ಯಲ್ಲಿ ಮೀನುಗಾರರ ಎಷ್ಟು 


! ಯಾವರೀತಿ ಪರಿಹಾರ ವಿತರಿಸ 
| ಲಾಗಿದೆ; (ಕರಾವಳಿ ಜಿಲ್ಲಾವಾರು 
| ಮಾಹಿತಿಯನ್ನು ನೀಡುವುದು) 


ಬೋಟುಗಳು ಹಾನಿಗೊಳಗಾಗಿವೆ; | 
ಈ ನಿಟ್ಟಿನಲ್ಲಿ ಮೀನುಗಾರರಿಗೆ! 


i 
| 


ಉಡುಪಿ ಜಿಲ್ಲೆ: ತೌಕೆ ಚಂಡಮಾರುತದ ವೇಳೆಯಲ್ಲಿ ಉಡುಪಿ 
ತಾಲೂಕಿನಲ್ಲಿ 01 ದೋಣಿ ಮಾತ್ರ ಹಾನಿಯಾಗಿದ್ದು, ನಷ್ಟದ ಮೊತ್ತ 
100 ಲಕ್ಷ ಆಗಿರುತ್ತದೆ. ಅದಕೆ ಮೀನುಗಾರಿಕೆ ಇಲಾಖೆಯಿಂದ 
ಪರಿಹಾರ ನೀಡಲಾಗಿ ಕುಂದಾಪುರ ತಾಲೂಕಿನಲ್ಲಿ "33. 
ದೋಣಿಗಳು ಹಾನಿಯಾಗಿದ್ದು, ಸಂತ್ರಸ್ತರು ಮೀನುಗಾರಿಕೆ ಇಲಾಖೆಗೆ 
ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿರುವುದಿಲ್ಲ. 


ಕಾರವಾರ ಜಿಲ್ಲೆ: ತೌಕೆ ಚಂಡಮಾರುತದಲ್ಲಿ_ಉತ್ಸರ ಕನ್ನಡ 

ಜಿಲ್ಲೆಯ 72 ದೋಣಿಗಳು ಪೂರ್ಣ ಹಾಗೂ 64 ದೋಣಿಗಳು ಭಾಗಶಃ 
ಹೀಗೆ ಒಟ್ಟು 136 ದೋಣಿಗೆ ಒಟ್ಟು ರೂ.10.69 ಲಕ್ಷಗಳನ್ನು ! 
ಕಂದಾಯ ಇಲಾಖೆಯ ಪ್ರಕೃತಿ ವಿಕೋಪ ಪರಿಹಾರ! 
ನಿಧಿಯಿಂದ ನೀಡಲಾಗಿದೆ. 
ದಕ್ಲಿಣ ಕನ್ನಡ ಜಿಲ್ಲೆ: ತೌಕೆ ಚಂಡಮಾರುತದ ವೇಳೆಯಲ್ಲಿ 
ಮೀನುಗಾರರ ಬೋಟುಗಳು ಹಾನಿಯಾಗಿರುವುದಿಲ್ಲ. ಆದುದರಿಂದ | 
ಮೀನುಗಾರಿಕೆ ಇಲಾಖೆಯಿಂದ ಪರಿಹಾರ ನೀಡಿರುವುದಿಲ್ಲ. "| 


ಆ|ಈ ತೌಕೆ ಚಂಡಮಾರುತದ 


! ಸಮಯದಲ್ಲಿ  ಬೋಟುಗಳು 
' ಮುಳುಗಿ ಮೃತರಾದ 
| ಮೀನುಗಾರರ ಐಷ್ಟು ಕುಟುಂಬ 
| ಗಳಿಗೆ ಎಷ್ಟು ಪರಿಹಾರ ಮೊತ್ತ 
| ವಿತರಿಸಲಾಗಿದೆ; (ಹೆಸರಿನೊಂದಿಗೆ 
! ಮಾಹಿತಿ ನೀಡುವುದು) 


ತೌಕೆ ಚಂಡಮಾರುತದ ಸಮಯದಲ್ಲಿ ಯಾವುದೇ ಬೋಟು 
ಗಳು ಮುಳುಗಡೆಯಾಗಿರುವುದಿಲ್ಲ. 


ಇ ಮೃತ ಮೀನುಗಾರರ 
' ಅವಲಂಬಿತರಿಗೆ ಮತ್ತು ಅವರ 
| 
| ಮಕ್ಕಳ ವಿದ್ಯಾಭ್ಯಾಸದ 


; ಸಂಪೂರ್ಣ ವೆಚ್ಚವನ್ನು ಸರ್ಕಾರ 
: ಭರಿಸುವುದೆ; ಈ ಕುರಿತು ಸರ್ಕಾರ 
| ಕೈಗೊಂಡ ಕ್ರಮಗಳೇನು; 


'ಅನ್ನಯಿಸುವುದಿಲ್ಲ. 


ಲ § ಈ ರೀತಿಯ ನೈಸರ್ಗಿಕ! 


ಕುಟುಂಬ ಸಬಲೀಕರಣ | 
: ಮತ್ತು ಜೀವನೋಪಾಯ | 
"ಕ್ಕಾಗಿ ಸರ್ಕಾರ ಕೈಗೊಂಡ! 


ಹಕೋಪಗಳಿಂದ ಮೃತ | 
ಹೊಂದುವ ಮೀನುಗಾರರ 


; ಕಮಗಳೇನು? 


-2- 


ನವನಾರಕಯಲ್ಲಿ ತೊಡಗಿರುವಾಗ ಮೃತ ಹೊಂ ಮಬ 
" ಮೀನುಗಾರರ ಕುಟುಂಬ ಸಬಲೀಕರಣ ಮತ್ತು ಜೀವನೋಪಾಯ ಕಾ n; j 
| ನೀರಿನಲ್ಲಿ ಮುಳುಗಿ ಮರಣ ಹೊಂದಿದ ಪ್ರಕರಣಗಳಿಗೆ ಸಲಕಚ್ಚ! 
ಫರಿಹಾರ ವಿಧಿಯೋಜನೆಯಡಿ ರೂ600 ಲಕ್ಷ ee] 
| ನೀಡಲಾಗುವುದು. ಮೀನುಗಾರಿಕೆಯಲ್ಲಿ ತೊಡಗಿರುವಾಗ ಹೊರತುಪಡಿಸಿ: 
ಧಕೆಯಲ್ಲಿ/ಬಂದರಿನ ಒಳಗೆ/ಅಧಿಕೃತ ಇಳಿದಾಣ ಕೇಂದ್ರಗಳಲ್ಲಿ /ನದಿ| 
| ದಡದಲ್ಲಿ ಮರಣ ಹೊಂದಿದ ಪ್ರಕರಣಗಳಿಗೆ ಹಾಗೂ; 
' ಮೀೀಮುಗಾರಿಕೆಯಲ್ಲಿ ತೊಡಗಿದಾಗ ಅನಾರೋಗ್ಯದಿಂದ ಮೃತಪಟ್ಟ | 
| ಪ್ರಕರಣಗಳಿಗೆ ರೂ300 ಲಕ್ಷ ಪರಿಹಾರ ನೀಡಲಾಗುವುದು. ಮೃ ತರು! 
| ಅವಿವಾಹಿತರಾಗಿದಲ್ಲಿ, ಪರಿಹಾರ ಮೊತ್ತವನ್ನು ಪೋಷಕರಿಗೆ ಹಾಗೂ : 
| ಮೃತರು ವಿವಾಹಿತರಾಗಿಬ್ದಲ್ಲಿ, ಪರಿಹಾರ ಮೊತ್ತವನ್ನು ಮೃತರ ಪತ್ನಿಗೆ! 
ಶೇ.50 ರಷ್ಟು ಹಾಗೂ ಮೃತರ ಮಕ್ಕಳು ಹಾಗೂ ಪೋಷಕರಿಗೆ ಬಾಕಿ ಶೇ. 50 | 
ರಷ್ಟು ಸಮಾನವಾಗಿ ನೀಡಲಾಗುವುದು. ಮೃತರ ಮಕ್ಕಳು | 
ಅಪ್ರಾಪರಾಗಿದ್ದಲ್ಲಿ; ಪರಿಹಾರ ಮೊತ್ತವನ್ನು ಮೃತರ ಪತಿಗೆ! 
ನೀಡಲಾಗುವುದು. ಪಾಕೃತಿಕ ವಿಕೋಪದಿಂದಾದ ನಾಡದೋಣಿ : / | 
ಮೋಟರೀಕೃತ ದೋಣಿಗಳ ಹಾನಿಗೆ ಹಾಗೂ ಬಲೆ ಇನ್ನಿತರ ಸ್ವತ್ತು ಹಾನಿಗೆ | | 
ಸವಕಳಿ ಕಳೆದು ಗರಿಷ್ಟ ರೂ.1.00 ಲಕ್ಷ ಅಥವಾ ಖರೀದಿ ಮೌಲ್ಯ 
ದುರಸ್ಥಿಯ ಶೇ.50ರಷ್ಟು ಮೌಲ್ಯವನ್ನು ಪರಿಹಾರವಾಗಿ ನೀಡಲಾಗುವುದು. ; 


| ಮೀನುಗಾರಿಕೆಯಲ್ಲಿ ಅಥವಾ ಮೀನುಗಾರಿಕೆ ಚಟುವಟಿಕೆ ಯಲ್ಲಿ. 
' ತೊಡಗಿರುವಾಗ : ಅಪಘಾತ ಸಂಭವಿಸಿ ಮೈದ್ಯಕೀಯ ಶುಶ್ರೂಷೆಗಾಗಿ 
' ಮಾಡಿದ ವೆಚ್ಚದ ಶೇ.50 ರಷ್ಟು ಅಥವಾ ಗರಿಷ್ಟ ರೂ.1.00 ಲಕ್ಷಗಳ 
| ಮಿತಿಗೊಳಪಟ್ಟು ಫರಿಹಾರ ನೀಡಲಾಗುವುದು. 
ಮುಂದುವರೆದು, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮತ್ಸ್ಯ | 
| ಸಂಪದ ಯೋಜನೆಯ ಉಪ ಯೋಜನೆಯಾದ ಜನತಾ ಸಾಮೂಹಿಕ | 
' ಅಪಘಾತ ವಿಮಾ ಯೋಜನೆಯಡಿ ಮೃತ ಮೀನುಗಾರರಿಗೆ ಹೆಚ್ಚು ವರಿ! 
ಯಾಗಿ ರೂ.5.00 ಲಕ್ಷ ಪರಿಹಾರ 'ಲಅಭ್ಯಬಾಗುವುದು. ಹಾಗೂ ಶಾಶ್ವತ | 
| 


| ಅಂಗವಿಕಲರಾದವರಿಗೆ ರೂ250 ಲಕ್ಷಗಳ ಪರಿಹಾರ ರ ಲಭ್ಯವಾಗುವುದು | 


ಸಂಖ್ಯೆಃ ಪಸಂಮೀ ಇ- Nery ಮೇಇಯೋ ೧0೧ 


es ಸ್‌ ್‌ 


ಎಳೆಗಾರಿಕೆ, ಬಂದರು ಮತ್ತು 
ನ ಜಲಸಾರಿಗೆ ಸಚಿವರು 


